ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 983 (1163) 
ಸದಸ್ಯರ ಹೆಸರು ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 07.03.2022 
ಉತ್ತರಿಸಬೇಕಾದವರು ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರ 
(ಅ) [ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ | ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯವನಿರ್ವಹಿಸುತ್ತಿರುವ ಅತಿಥಿ 
4 ಕಾರ್ಯನಿರ್ವಹಿಸುತ್ತಿರುವ ಅತಿಥಿ | ಉಪನ್ಯಾಸಕರು ಹೋರಾಟ ಮಾಡಿದ ಸಂಧರ್ಭದಲ್ಲಿ ಅವರಿಗೆ ಯಾವುದೇ 
ಉಪನ್ಯಾಸಕರು ಹೋರಾಟ ಮಾಡಿದ | ಸೌಲಭ್ಯಗಳನ್ನು ಒದಗಿಸಿರುವುದಿಲ್ಲ. 
ಸಂದರ್ಭದಲ್ಲಿ ಅವರಿಗೆ ಒದಗಿಸಲಾದ 
ಸೌಲಭ್ಯಗಳೇಮು? (ವಿವರ 
} ಒಡಗಿಸುವುದು) 
4 (ಆ)... ಐಷ್ಟು ಅತಿಥಿ ಉಪನ್ಯಾಸಕರುಗಳ್ಲು. ಈ.| SMT SEES Sw 5 
೫: ಸೌಲಭ್ಯವನ್ನು ಪಡೆದ 
p K ಫಲಾನಮುಭವಿಗಳಾಗಿದ್ದಾದೆ ಹಾಗೂ 
| ೌಲಭ್ಯ. ಪಡೆಯದೇ ಬಾಕಿ ಉಳಿದ ಉಡ್ಯೂಪಿಸುವುದಿಲ್ಲ ೫ 
ಅತಿಥಿ ಉಪನ್ಯಾಸಕರ ಸಂಖ್ಯೆ ಎಷ್ಟು; 
ಮತ್ತು ಯಾರು ಯಾರು; (ವಿವರ 
ನೀಡುವುದು) "ಈ K 
ಇ) ಇತ್ತೀಚೆಗೆ ಅತಿಧಿ ಉಪನ್ಯಾಸಕರ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 242 ಔಸಿಇ 2021, ದಿನಾ೦ಕ:1401.2022 | 


ನೇಮಕಾತಿಗಾಗಿ ನಿಗಧಿಪಡಿಸಿದ 

ನಿಯಮಾವಳಿಗಳೇನು:; ಈ 

ನಿಯಮಗಳನ್ವಯ ಹಿಂದಿನಿಂದಲೂ 

ಕಾರ್ಯನವಿರ್ವಹಿಸುತ್ತಿದ್ದ ಅತಿಥಿ 

ಉಪನ್ಯಾಸಕರು ಸೇಮಕ 
1} ಮಾಡಲಾಗಿದೆಯೆ 


ನೇಮಕಾತಿ ಮಾಡುವ ಸಂದರ್ಭದಲ್ಲಿ 


I 


ಮತ್ತು ತಿದ್ದುಪಡಿ ಆದೇಶ 'ದಿನಾಂಕ: 24.01.2022 'ರಲ್ಲಿ ಸರ್ಕಾರಿ ಪದವಿ 
ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ 
ಬೋಧನಾ ಅವಧಿಯನ್ನು ಈ ಹಿಂದೆ ಕಲಾ ಮತ್ತು ವಾಣಿಜ್ಯ ವಿಭಾಗಕ್ಕೆ 
ವಾರಕ್ಕೆ ಗರಿಷ್ಠ 8 ಮತ್ತು ವಿಜ್ನಾನ ವಿಭಾಗಕ್ಕೆ 10 ಗಂಟೆಗಳ ಬದಲಾಗಿ ಕಲಾ 
ಮತ್ತು ವಾಣಿಜ್ಯ ವಿಭಾಗಕ್ಕೆ ವಾರಕ್ಕೆ ಗರಿಷ್ಠ 15 ಮತ್ತು ವಿಜ್ನಾನ ವಿಭಾಗಕ್ಕೆ 19 
ಗಂಟೆಗಳಿಗೆ ಹೆಚ್ಚಿಸಿ ಅತಿಥಿ ಉಪನ್ಯಾಸಕರಾಗಿ ಹೆಚ್ಚಿನ ಅವಧಿಗೆ ಸೇವೆ 
ಸಲ್ಲಿಸಿದವರಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಪ್ರಾಧಾನ್ಯತೆ 
ಕೊಡುವಂತೆ ಆದೇಶಿಸಲಾಗಿರುತ್ತದೆ. ; 
ಅದರನ್ವಯ,ಅತಿಥಿ ಉಪನ್ಯಾಸಕರ ನೇಮಕಕೆ ಸಂಬಂಧಿಸಿದಂತೆ ಈ 
ಕೆಳಕಂಡಂತೆ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 
be ವಿದ್ಯಾರ್ಹತೆ 
4: 


ಗರಿಷ್ಠ 
ಅಂಕಗಳು 


| ವಿದ್ಯಾರ: 

ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ 
ಒಟ್ಟು ಶೇಕಡಾವಾರು ಅಂಕಗಳ 25%ನ್ನು ಗಣನೆಗೆ ತೆಗೆದುಕೊಳ್ಳುವುದು. 
(ಉದಾ: ಅಭ್ಯರ್ಥಿಯು ಸ್ನ್ಲಾತಹೋತ್ತರ ಪದವಿಯಲ್ಲಿ ಶೇಕಡ 60 ಅಂಕ 
ಪಡೆದಿದ್ದಲ್ಲಿ ಅದರ ಶೇಕಡ 25೮ಷ್ಟು ಭಾಗವನ್ನು ಅಂದರೆ 15 ಅಂಕಗಪು 
ಎಲಬುದಾಗಿ ಗಣನೆಗೆ ತೆಗೆದುಹೊಳ್ಳವದು). 


25 


ಹೆಚ್ಚುವರಿವಿದ್ಯಾರ್ಹತೆ: 
1 ಪಿಹೆಚ್‌.ಡಿ ವಿದ್ಯಾರ್ಹತೆ ಪಡೆದಿದ್ದಲ್ಲಿ 
2 ಎನ್‌ಇಟಿ/ಕೆ-ಸೆಟ್‌/ಎಸ್‌ಎಲ್‌ಇಟಿ ವಿದ್ಯಾರ್ಹತೆ ಪಡೆದಿದ್ದಲ್ಲಿ 


12 
09 
06 


3) ಎಂ.ಹಿಲ್‌. ವಿದ್ಯಾರ್ಹತೆ ಪಡೆದಿದ್ಮಲ್ಲಿ 


ಅನುಭವ: 

ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮದರ್ಜಿಕಾಲೇಜುಗಳಲ್ಲಿ 
ಮಾತ್ರಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ 
ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನು 
1 ಮಿತಿಗೊಳಿಸುವುದು. (ಪ್ರತಿ ಪ್ಲೆಥಣಿಕ ವರ್ಷದ ಪೂರ್ಣ ಅವಧಿ ಸೇವೆಗೆ 3 
ಅಂಕಗಳ ಪೈೆಕ್ಷಣಿಕ ವರ್ಷದಲ್ಲಿ 1 ಸೆಮಿಸ್ಟರ್‌ ನಲ್ಲಿ ಮಾತ್ರ ಸೇವೆ 
ಸಲ್ಲಿಸಿದ್ದರೆ 15 ಅಂಕಗಳು) 


48 


ಒಟ್ಟು | 100 


ಸೂಚನೆ: ವಿಕಲಚೇತನ ಅಭ್ಯರ್ಥಿಗಳಿಗೆ 10 ಅಂಕಗಳನ್ನು ಹೆಚ್ಚುವರಿಯಾಗಿ 


ನೀಡುವುದು. 


ಸೇವಾ ಅನುಭವ ಹೊಂದಿರುವ ಅತಿಥಿ ಉಪನ್ಯಾಸಕರಿಗೆ 
ನೇಮಕಾತಿಯಲ್ಲಿ ಪ್ರಾಧಾನ್ಯತೆ ನೀಡಿ, ಈ ಮೇಲಿನ ಮಾನದಂಡಗಳನ್ನು 
ನಿಗಧಿಪಡಿಸಲಾಗಿದ್ದು, ಈ ಹಿಂದೆ ಅತಿಥಿ ಭಪಾಪುಕರಾಿ ಸೇವೆ 
ಸಲ್ಲಿಸಿದವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. 


(3) 


ನೇಮಕವಾದ ಅತಿಥಿ ಉಪನ್ಯಾಸಕರ 
ಸಂಖ್ಯೆ ಎಷ್ಟು: ನೇಮಕವಾಗದೇ ಬಾಕಿ 
ಉಳಿದ ಅತಿಥಿ ಉಪನ್ಯಾಸಕರ ಸಂಖ್ಯೆ 
ಎಷ್ಟು: ನೇಮಕಾತಿ ವಿಷಯದಲ್ಲಿ 
ಅನ್ಯಾಯಕ್ಕೆ ಒಳಪಟ್ಟ ಅತಿಥಿ 
ಉಪನ್ಯಾಸಕರ ಸಮಸ್ಯೆ ಬಗೆಹರಿಸಲು 
ಸರ್ಕಾರ ತೆಗೆದುಕೊಂಡ ಕ್ರಮ ಏನು? 
(ವಿವರ ಒದಗಿಸುವುದು) 2 


ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ಈ ಹಿಂದೆ 
ಕಲಾ ಮತ್ತು ವಾಣಿಜ್ಯ ವಿಭಾಗಕೆ ವಾರಕ್ಕೆ ಗರಿಷ್ಠ 8 ಮತ್ತು. ವಿಜ್ಞಾನ 
ವಿಭಾಗಕೆ 10 ಗಂಟೆಗಳ ಬೋಧನಾ ಕಾರ್ಯಭಾರ ಜಾರಿಯಲ್ಲಿದ್ದ 
ಸಂದರ್ಭದಲ್ಲಿ 2020-21ನೇ ಸಾಲಿನಲ್ಲಿ 12940 ಅತಿಥಿ ಉಪನ್ಯಾಸಕರು 
ಕಾರ್ಯನಿರ್ವಹಿಸುತಿದ್ದು, ಪ್ರಸ್ತುತ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 242 
ಡಿಸಿಇ 2021, ದಿನಾಂಕ:14.01.2022 & ತಿದ್ದುಪಡಿ ಆದೇಶ ದಿನಾಂಕ: 
24.01.2022 ರಲ್ಲಿ ಈ ಹಿಂದೆ ಕಲಾ ಮತ್ತು ವಾಣಿಜ್ಯ ವಿಭಾಗಕೆ, ವಾರಕ್ಕೆ 
ಗರಿಷ್ಠ 8 ಮತ್ತು ವಿಜ್ಞಾನ ವಿಭಾಗಕ್ಕೆ 10 ಗಂಟೆಗಳ ಬದಲಾಗಿ ಕಲಾ ಮತ್ತು 
ವಾಣಿಜ್ಯ ವಿಭಾಗಕ್ಕೆ ಗರಿಷ್ಠ 15 ಮತ್ತು ವಿಜ್ನಾನ ವಿಭಾಗಕ್ಕೆ 19 ಗಂಟೆಗಳಿಗೆ 
ಹೆಚ್ಚಿಸಿ, ಆದೇಶಿಸಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕಾಲೇಜುಗಳಲ್ಲಿ ಕಲಾ 
ಮತ್ತು ವಾಣಿಜ್ಯ ವಿಭಾಗಕ್ಕೆ ಗರಿಷ್ಠ 15 ಮತ್ತು ವಿಜ್ಞಾನ ವಿಭಾಗಕ್ಕೆ 19 
ಗಂಟೆಗಳ ಹಾಗೂ . ಭಾಗಶಃ ಕಾರ್ಯಭಾರದನ್ವ್ನಯ ಲಭ್ಯವಿರುವ 
ಕಾರ್ಯಭಾರಕ್ಕೆ ಅಂದಾಜು 10500 ಅತಿಥಿ ಉಪನ್ಯಾಸಕರ ಅಗತ್ಯವಿದ್ದು, 
ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಏಕರೂಪವಾಗಿ ನಡೆಸಲಾದ ಎರಡು 
ಸುತ್ತಿನ ಆನ್‌ಲೈನ್‌ ಕೌನ್ಸಿಲಿಂಗ್‌ ಮೂಲಕ ಇಂದಿನವರೆಗೆ ಅಂದಾಜು 
8400 ಅತಿಥಿ ಉಪನ್ಯಾಸಕರು ಅವರು ಆಯ್ಕೆ ಮಾಡಿಕೊಂಡು 
ಕಾಲೇಜುಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಉಳಿದಂತೆ 
ಲಭ್ಯವಿರುವ/ಉಳಿಕೆಯಾಗಿರುವ " ಕಾರ್ಯಭಾರಕ್ಕೆ , ಅಗತ್ಯವಿರುವ 
ಅಂದಾಜು 2100 ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು 
ಪ್ರಕ್ರಿಯೆ ಜಾರಿಯಲ್ಲಿದೆ. 


ಇಡಿ 72 ಡಿಸಿಇ 2022 


(ಡಾ. ಅಶ್ವಥ್‌ ಹರಾಯಣ ಸಿ.ಎನ್‌.) 


ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


